ಕರ್ನಾಟಕ ವಿಧಾನ ಪರಿಷತ್‌ 


ಶುಕ್ರ ಗುರುತಿಲ್ಲದ ಪ್ರಶ್ನೆ ಸಂಖೆ, 609 
ಸದಸ್ಯರ ಹೆಸರು ಶಿ ಅ ದೇವೇಗೌಡ 
ಉತ್ತರಿಸುವ ದಿನಾಂಕ [05/03/2021 
ಉತ್ತರಿಸುವವರು ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
| ಪ್ರಶ್ನೆಗಳು ಉತ್ತರ 
[ಅ ರೇಷ್ಮೆ ಇಲಾಖೆಯು ವಿವಿಧ] ರೇಷ್ಮೆ ಇಲಾಖೆಯ ವಿವಿಧ 
ಯೋಜನೆಗಳಡಿಯಲ್ಲಿ ನಿರ್ನ್ಮಿಸಲಾಗಿ | ಯೋಜನೆಗಳಡಿಯಲ್ಲಿ 2065 
ರುವ ಕಟ್ಟಡಗಳ ಸಂಖ್ಯೆ ಎಷ್ಟು; ಕಟ್ಟಡಗಳನ್ನು ನಿರ್ಮಿಸಲಾಗಿರುತ್ತದೆ. 
ಆ ಈ ಕಟ್ಟಡಗಳನ್ನು ಯಾವ | ದುರಸ್ತಿಯಲ್ಲಿರುವ ಕಟ್ಟಡಗಳನ್ನು 


ಉದ್ದೇಶಕ್ಕಾಗಿ ಕಟ್ಟಲಾಗಿದೆಯೋ ಆ | ಹೊರತುಪಡಿಸಿ ಉಳಿದ ಕಟ್ಟಡಗಳನ್ನು 
ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆಯೆ; ನಿಗದಿತ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ 


[ ಈ ಇಲಾಖೆಯಲ್ಲಿ ಖಾಲಿ ಇರುವ! ಇಲಾಖೆಯಲ್ಲಿ 492 ಕಟ್ಟಡಗಳು 
ಸರ್ಕಾರಿ ಕಟ್ಟಡಗಳ ಸಂಖ್ಯೆ ಎಷ್ಟು; ಖಾಲಿಯಿದ್ದು, ಇದನ್ನು ದುರಸ್ತಿ ಪಡಿಸಿ 
ಉಪಯೋಗಿಸಿಕೊಳ್ಳಬಹುದಾಗಿರುತ್ತದೆ. 


ಈ) ಇಲಾಖೆಯ ಕಟ್ಟಡಗಳನ್ನು ಬಳಸ] ಇಲಾಖೆಯ ಕಟ್ಟಡಗಳನ್ನು ಇತರೆ 
ದಿದಲ್ಲಿ ಬೇರೆ ಸರ್ಕಾರಿ ಇಲಾಖೆಗಳಿಗೆ | ಸರ್ಕಾರಿ ಇಲಾಖೆಗಳಿಗೆ ಬಾಡಿಗೆ ನೀಡುವ 
ಸದರಿ ಕಟ್ಟಡವನ್ನು ಬಾಡಿಗೆಗೆ! ಉದ್ದೇಶ ಇರುವುದಿಲ್ಲ. 
ನೀಡುವ ಉದ್ದೇಶವಿದೆಯೇ ? 


ಸಂಖ್ಯೆ: ರೇಷ್ಮೆ 47 ರೇಕೃವಿ 2021 46 ಭ್‌ 


(ಆರ್‌.ಶಂಕರ್‌) 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


